ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ಜಲಮೂಲದಿಂ೦ದ ವಿದ್ಯತ್‌ ಉತ್ಪಾದನೆ ಪ್ರಮಾಣ ಕುರಿತು 


ಡಾ॥ ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಲೇತು:- 
1319 (1463) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ: 


(ಅ) ರಾಜ್ಯದಲ್ಲಿ ಜಲ ಮೂಲಗಳಿಂದ ವಿದ್ಯುತ್‌ ಉತ್ಪಾದನೆ ಮಾಡಲಾಗುತ್ತಿದೆಯೇ; ಇದ್ದರೆ ಯಾವ 
ಯಾವ ಯೋಜನೆಗಳಿಂದ ಎಷ್ಟೆಷ್ಟು ಪ್ರಮಾಣದ ವಿದ್ಯುತ್‌ ಉತ್ಸಾದಿಸಲಾಗುತ್ತಿದೆ; (ವಿವರಗಳನ್ನು 
ನೀಡುವುದು) 


(ಆ) ಈ ವಿದ್ಯತ್‌ ಪ್ರಮಾಣವು ರಾಜ್ಯದ ಜನರ ಅವಶ್ಯಕತೆಗೆ ಅನುಗುಣವಾಗಿದೆಯೆ; ಇಲ್ಲದಿದ್ದರೆ, 
ಕೊರತೆಯನ್ನು 


